ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಕರ್ನಾಟಿಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಬಗ್ಗೆ 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಲೇತು) - 
939 (1222) ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಎಷ್ಟು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಿವೆ ; ಕಳೆದ ಮೂರು ವರ್ಷಗಳಲ್ಲಿ ಒಳ ಮತ್ತು 
ಹೊರ ರೋಗಿಗಳ ಸಂಖ್ಯೆ ಎಷ್ಟು ; 


(ಆ) ಹುಬ್ಬಳ್ಳಿಯ ಕರ್ನಾಟಿಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯು ಪ್ರಸ್ತುತ ಎಷ್ಟು ಹಾಸಿಗೆ ಸೌಲಭ್ಯವನ್ನು 
ಹೊಂದಿದೆ ; (ಚಿಕಿತ್ಸೆ ಪಡೆಯಲು ಬರುವ ರೋಗಿಗಳು ಯಾವ ಯಾವ ಜಿಲ್ಲೆಗೆ ಸಂಬಂಧಿಸಿದವರು ಎಂಬ 
ಸಂಖ್ಯಾ ಮಾಹಿತಿ ನೀಡುವುದು) 


(ಇ) ಹುಬ್ಬಳ್ಳಿಯ ಕೆ.ಎಂ.ಸಿ.ಗೆ ಒಳ ಮತ್ತು ಹೊರರೋಗಿಗಳ ಸಂಖ್ಯೆ ಹೆಚ್ಚಿಗೆ ಇದ್ದು, ರೋಗಿಗಳು 
ಬೆಡ್‌ಗಳಿಲ್ಲದೇ ಐ.ಸಿ.ಯು ಇಲ್ಲದೇ ಪರದಾಡುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಬಂದಿದ್ದಲ್ಲಿ, 
ಸರ್ಕಾರವು ಯಾವ ಸೌಕರ್ಯಗಳು ಮತ್ತು ಎಷ್ಟು ಬೆಡ್‌ಗಳಿಗೆ ವಿಸರಿಸುವ ಬಗ್ಗೆ ಕಮ ವಹಿಸುವುದು; 


(ಈ) ರಾಜ್ಯದ ಇತರೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಒಳ ಮತ್ತು ಹೊರ ರೋಗಿಗಳ ಸಂಖ್ಯೆ ಕಡಿಮೆ 
ಇದ್ದರೂ ಹೆಚ್ಚಿನ ಅನುದಾನ ನೀಡಿ, ಹೆಚ್ಚಿನ ರೋಗಿಗಳಿರುವ ಹುಬ್ಬಳ್ಳಿಯ ಕರ್ನಾಟಿಕ ವೈದ್ಯಕೀಯ 
ವಿಜ್ಞಾನ ಸಂಸ್ಥೆಗೆ ಕಡಿಮೆ ಅನುದಾನ ನೀಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಬಂದಿದ್ದಲ್ಲಿ, ಇದನ್ನು ಸರಿಪಡಿಸಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳುವುದು ? 


